ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 22-03-2021 ಪುಶ್ನೆ ಸ೦ಖ್ಯೆ: 248 (1836) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 22-03-2021 

ಉತ್ತರಿಸುವ ಸಚಿವರು: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ವಿಷಯ : ನಾಗರೀಕ ಸಹಾಯವಾಣಿ ಕೇಂದ್ರದ ಕುರಿತು 


(ಅ) ರಾಜ್ಯದಲ್ಲಿ ನಾಗರೀಕ ಸಹಾಯವಾಣಿ ಕೇಂದ್ರಗಳನ್ನು ಯಾವಾಗ ಮತ್ತು ಎಲ್ಲಿ 
ಪ್ರಾರಂಭಿಸಲಾಗಿರುತ್ತದೆ ; ಇವುಗಳ ಕಾರ್ಯಗಳು ಯಾವುವು; ಕಳೆದ ಮೂರು ವರ್ಷಗಳಲ್ಲಿ ಈ 
ಕೇಂದ್ರಗಳಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾದ 
ಅನುದಾನವೆಷ್ಟು; (ಜಿಲ್ಲಾವಾರು, ವರ್ಷವಾರು ಮಾಹಿತಿ ಒದಗಿಸುವುದು) 


(ಆ) ನಾಗರೀಕರಿಗೆ, ರೋಗಿಗಳಿಗೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳೊಂದಿಗೆ ಸಮನ್‌ವಯ 
ಸಾದಿಸುವ ಉದ್ದೇಶದಿಂದ ಮಾನವ ಸಂಪನ್ಮೂಲ ಕೇಂದ್ರಿತವಾಗಿರುವ ಈ ಕೇಂದ್ರಗಳನ್ನು 
ಸ್ಥಗಿತಗೊಳಿಸುವ ಉದ್ದೇಶ ಸರ್ಕಾರದ ಮುಂದಿದೆಯೇ ; ಹೌದಾದಲ್ಲಿ, ಕಾರಣವೇನು; ಈ 
ಸಹಾಯ ಕೇಂದ್ರದ ಕಾರ್ಯಗಳನ್ನು 104 ಸಹಾಯವಾಣಿಯೊಂದಿಗೆ ವಿಲೀನಗೊಳಿಸಲು 
ಮತ್ತು ಇ-ಆಸ್ಪತ್ರೆಯಡಿಯಲ್ಲಿ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವುದು ನಿಜವೇ; 


(ಇ) ಈ ನಾಗರೀಕ ಸಹಾಯ ಕೇಂದ್ರದ ಸ್ಥಾಪನೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಯಾವ 
ಪ್ರಯೋಜನಗಳನ್ನು ಗುರುತಿಸಲಾಗಿರುತದೆ; ಬದಲಿ ವ್ಯವಸ್ಥೆಯಿಂದ ಯಾವ ಹೆಚ್ಚಿನ 
ಪ್ರಯೋಜನವನ್ನು ಗುರುತಿಸಲಾಗಿದೆ; ರೋಗಿಗಳೊಂದಿಗೆ ಯಾಂತ್ರಿಕತೆಯ ಬದಲಿಗೆ ಮಾನವ 
ಸಂಪನ್ಮೂಲ ಕೇಂದ್ರಿತವಾಗಿ ಸಮನ್ವಯತೆಯನ್ನು ಹೆಚ್ಚು ಸಮರ್ಪಕವಾಗಿ ನಿರ್ವಹಿಸುವ 
ನಾಗರೀಕ ಸಹಾಯವಾಣಿ ಕೇಂದ್ರಗಳನ್ನು ಮುಂದವರಿಸಲು ಇರುವ ತೊಡಕುಗಳು ಯಾವುವು; 
ಇವುಗಳನ್ನು ಮುಂದುವರಿಸಲಾಗುವುದೇ? 


